ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಫೆಬ್ರವರಿ ೨೬ , ೨೦೧೫ ( ಫಾಲ್ಗುಣ ೭ , ಶಕ ವರ್ಷ ೧೯೩೬) 
Bengaluru , Thursday, February 26 , 2015 (Phalguna 7, Shaka Varsha 1936 ) 


ಸಂಚಿಕೆ ೯ 
Issue 9 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 101 ಎಲ್‌ಎಜಿ 2013, ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್ , 2014 . 
ಶ್ರೀ ಮಹಮ್ಮದ್ ಸುಹಾನ್ ಬಿನ್ ಅಬ್ದುಲ್ ರಜಾಕ್, ವಕೀಲರು ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು , 1977ರ ನಿಯಮ 26( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಉಡುಪಿ ಜಿಲ್ಲೆಯ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 61 

ಜೆ. ಲಕ್ಷ್ಮಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2)( ಪ), 
S . C . 25 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 162 ಎಲ್‌ಎಜಿ 2013 , ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್, 2014, 
ಶ್ರೀ ಮಾಲಿ ಪಾಟೀಲ್ ಜಗನ್ನಾಥರೆಡ್ಡಿ, ವಕೀಲರು ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳು , 1977ರ ನಿಯಮ 26 ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ 
ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಯಾದಗಿರಿ 
ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P. R . 62 

ಜೆ. ಲಕ್ಷ್ಮಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2)( ಪ), 
S . C . 25 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿಇ 01 ನಸಾಸೇ 2015 , ಬೆಂಗಳೂರು, ದಿನಾಂಕ: 01ನೇ ಜನವರಿ, 2015. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ /241/ ಎಸ್‌ಎಫ್‌ಪಿ/2014, ದಿನಾಂಕ: 31 - 12 - 2014 ರಲ್ಲಿ ಶ್ರೀ ಎಸ್. ಮಣಿಕಂದನ್ , 
ಐ .ಎಫ್.ಎಸ್ .,(KN :2001 ) ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಹುದ್ದೆಯಿಂದ ಬಡ್ತಿಯ ಮೇರೆಗೆ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ನಿರ್ದೇಶಕರು ( ಮಾಹಿತಿ 


೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 

ಭಾಗ ೨ 
ತಂತ್ರಜ್ಞಾನ) ಹುದ್ದೆಯಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ನಿಯೋಜಿಸಲಾಗಿದೆ. ಅದರಂತೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, 
ಬೆಂಗಳೂರು ಇಲ್ಲಿಯ ನಿರ್ದೇಶಕರು ( ಮಾಹಿತಿ ತಂತ್ರಜ್ಞಾನ) ಹುದ್ದೆಗೆ ನೇಮಿಸಲು ಸದರಿಯವರ ಸೇವೆಯನ್ನು ಸಾರಿಗೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಅದರಂತೆ, ಶ್ರೀ ಎಸ್. ಮಣಿಕಂದನ್, ಐ.ಎಫ್.ಎಸ್ .,( KN:2001) ಅರಣ್ಯ ಸಂರಕ್ಷಣಾಧಿಕಾರಿ , ಇವರನ್ನು ಬೆಂಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆ , ಬೆಂಗಳೂರು ಇಲ್ಲಿಯ ನಿರ್ದೇಶಕರು ( ಮಾಹಿತಿ ತಂತ್ರಜ್ಞಾನ) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 63 

- ಕೆ.ಬೀರೇಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 50 

ಸಾರಿಗೆ ಇಲಾಖೆ. 


ಸಾರಿಗೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಸಾರಿ 01 ವಾಈಮ 2015 , ಬೆಂಗಳೂರು, ದಿನಾಂಕ: 01ನೇ ಜನವರಿ , 2015 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 1015 ಎಸ್ ಎಎಸ್ 2014 , ದಿನಾಂಕ: 31 -12 - 2014 ರಲ್ಲಿ ಶ್ರೀಮತಿ ಆರ್‌.ವಿನೋತ್ ಪ್ರಿಯಾ, 
ಐ . ಎ .ಎಸ್.,(ಕೆ.ಎನ್ :2010) ಹೆಚ್ಚುವರಿ ನಿರ್ದೇಶಕರು, ಸಕಾಲ ಮಿಷನ್, ಬೆಂಗಳೂರು, ಇವರನ್ನು ವರ್ಗಾಯಿಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, 
ಹುಬ್ಬಳ್ಳಿ ಇಲ್ಲಿಯ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ನೇಮಿಸಲು ಸದರಿಯವರ ಸೇವೆಯನ್ನು ಸಾರಿಗೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ರಸ್ತೆ ಸಾರಿಗೆ ನಿಗಮಗಳ ಕಾಯ್ದೆ 1950ರ (ಕೇಂದ್ರದ 1950ರ 64ನೇ ಕಾಯ್ದೆ ) ಕಲಂ 14(1)ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಶ್ರೀಮತಿ 
ಆರ್‌. ವಿನೋತ್ ಪ್ರಿಯಾ, ಐ.ಎ.ಎಸ್., ಇವರನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ , ಹುಬ್ಬಳ್ಳಿ ಇಲ್ಲಿ ಖಾಲಿ ಇರುವ ವ್ಯವಸ್ಥಾಪಕ ನಿರ್ದೇಶಕರ 
ಹುದ್ದೆಗೆ ನೇಮಿಸಲಾಗಿದೆ. 

ಮುಂದುವರೆದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿಯಮಾವಳಿಗಳು 1961ರ ನಿಯಮ 3(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಶ್ರೀಮತಿ ಆರ್‌. ವಿನೋತ್ ಪ್ರಿಯಾ, ಐ .ಎ .ಎಸ್., ಇವರನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಬೆಂಗಳೂರು, ಬೆಂಗಳೂರು ಮಹಾನಗರ 
ಸಾರಿಗೆ ಸಂಸ್ಥೆ , ಬೆಂಗಳೂರು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ , ಹುಬ್ಬಳ್ಳಿ ಮತ್ತು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ , ಕಲಬುರಗಿ, ಇವುಗಳ 
ನಿರ್ದೇಶಕ ಮಂಡಳಿಗಳಲ್ಲಿ ಅಧಿಕಾರಿಯುತ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R , 64 

ಕೆ.ಬೀರೇಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C . 50 

ಸಾರಿಗೆ ಇಲಾಖೆ. 
HIGH COURT OF KARNATAKA 

NOTIFICATION 

GOB (1) 16(194)/ 2014 Bengaluru , Dated : 12°” December, 2014 , 
Sri.H . S .Manjunath , Prl. Senior Civil Judge and JMFC ., Gokak , is permitted to surrender 15 days of Earned Leave from 
16 .12. 2014 to 30. 12.2014 (bdi), for the calendar year 2014 , out of 240 days of Earned Leave at his credit as on date as per the 
Endorsement No. GE13/ J4/2014-15/1384 , dated 08.12.2014, issued by the Accountant General ( A & E), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K .C . S .Rs. 

By Order of the High Court, 
P . R . 65 

JOINT REGISTRAR 
HIGH COURT OF KARNATAKA 

NOTIFICATION 

GOB (1) 16 (81)/2014 Bengaluru , Dated : 12th December, 2014. 
Sri. Shankara M .Jalawadi , Senior Civil Judge and JMFC., Humnabad , is permitted to surrender 15 days of Earned Leave from 
01.08. 2014 to 15.08 .2014 (bdi), for the calendar year 2014 , out of 249 days of Earned Leave at his credit as on date as per the 
Endorsement No. GE13/J2/2014 - 15 /1500 , dated 03 .12.2014, issued by the Accountant General (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K . C .S .Rs . 

By Order of the High Court, 
P . R . 66 

JOINT REGISTRAR 


ಭಾಗ ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 
HIGH COURT OF KARNATAKA 

NOTIFICATION 

GOB (1) 15 (167)/2014 Bengaluru , Dated : 12th December, 2014 . 
Smt.M .Shobha , Prl. Judge, Family Court , Gadag , is permitted to surrender 15 days of Earned Leave from 17 .12 .2014 to 
31 .12 .2014 (bdi), for the calendar year 2014 , out of 230 days of Earned Leave at her credit as on date as per the Endorsement 
No.GE13/J2/2014 - 15 /1518 , dated 04 .12.2014 , issued by the Accountant General (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2) of K .C .S .Rs . 

By Order of the High Court , 
P .R . 67 

JOINT REGISTRAR 


HIGH COURT OF KARNATAKA 

NOTIFICATION 

GOB (1) 16 ( 195 )/ 2014 Bengaluru , Dated : 12th December, 2014 . 
Sri.Girisha Bhat K ., Addl. Senior Civil Judge, Gokak , is permitted to surrender 15 days of Earned Leave from 16 . 12 .2014 to 
30 . 12 .2014 (bdi), for the calendar year 2014, out of 294 days of Earned Leave at his credit as on date as per the Endorsement 
NO .GE 13/ J4 /2014 - 15 / 1392 , dated 08 . 12 . 2014 , issued by the AccountantGeneral (A & E ) , Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C . S .Rs. 

By Order of the High Court, 
P . R . 68 

JOINT REGISTRAR 


HIGH COURT OF KARNATAKA 

NOTIFICATION 

GOB (1) 16 (156 )/2014 Bengaluru , Dated : 12th December, 2014 . 
Smt.Panchakshari M ., Senior Civil Judge and JMFC ., Kumta , is permitted to surrender 15 days of Earned Leave from 
02 . 11.2014 to 16 . 11.2014 (bdi), for the calendar year 2014 , out of 273 days of Earned Leave at her credit as on date as per the 
Endorsement No .GE13 /J5 /2014 -15 /1353, dated 03. 12. 2014 , issued by the AccountantGeneral (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

By Order of the High Court, 
P . R . 69 

JOINT REGISTRAR 


HIGH COURT OF KARNATAKA 

NOTIFICATION 

GOB (1) 17 ( 192 )/2014 Bengaluru , Dated : 12th December, 2014 . 
Smt.Uma K ., Il Addl. Civil Judge and JMFC -II Court, Kalaburagi, is permitted to surrender 15 days of Earned Leave from 
17 . 12.2014 to 31. 12. 2014 (bdi). for the calendar year 2014 , out of 108 days of Earned Leave at her credit as on date as per the 
Endorsement No .GE13/J5 /2014 -15 /1360 , dated 03. 12. 2014 , issued by the AccountantGeneral (A & E ) , Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

By Order of the High Court , 
P . R . 70 

JOINT REGISTRAR 


HIGH COURT OF KARNATAKA 

NOTIFICATION 

GOB (1) 15 ( 169)/2014 Bengaluru , Dated : 12th December, 2014 . 
Sri. Tekkalki Vithal Rao , Il Addl. District and Sessions Judge, Haveri, sitting at Ranebennur, is permitted to surrender 15 days of 
Earned Leave from 08 . 12 .2014 to 22. 12 .2014 (bdi), for the calendar year 2014 , out of 300 days of Earned Leave at his credit as on date 
as per the EndorsementNO .GE13/ J3/Vol.V2/1451, dated 05. 12.2014 ,issued by the AccountantGeneral (A & E ), Karnataka , Bengaluru . 


88 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 


ಭಾಗ ೨ 


The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

By Order of the High Court , 
P . R . 71 

JOINT REGISTRAR 


HIGH COURT OF KARNATAKA 


GOB (1) 21(63)/2014 Bengaluru , Dated : 15th December, 2014 . 
Smt.Tattanda Damayanti Somayya, Prl. Civil Judge and JMFC ., D .K .Mangaluru , is granted Earned Leave for 07 days from 
15 . 10 .2014 to 21. 10 .2014 (bdi), on private affairs . 

The Addl. Civil Judge and JMFC., D .K .Mangaluru , is placed in additional charge of the said court, during the above said 
period . 

Smt.Tattanda Damayanti Somayya , Prl. Civil Judge and JMFC ., D .K .Mangaluru , is re-posted to the same post on expiry of the 
above said period. 

By Order of the High Court, 
P . R . 72 

JOINT REGISTRAR 
HIGH COURT OF KARNATAKA 

NOTIFICATION 

GOB (1) 19 (41)/ 2014 Bengaluru, Dated : 16th December, 2014. 
Sri. Srikanth Babaladi, Prl. District and Sessions Judge , Koppal , is granted Earned Leave for 25 days from 10 .11.2014 to 
04.12 .2014 (bdi), prefixing the General Holidays falling on 08 . 11. 2014 and 09. 11. 2014 , on private affairs . 

The Senior Civil Judge and CJM , Koppal , is placed in concurrent charge of the said court, during the above said period . 

Sri. Srikanth Babaladi, Prl. District and Sessions Judge, Koppal, is re-posted to the same post on expiry of the above said leave 
period. 

By Order of the High Court, 
P .R . 73 

JOINT REGISTRAR 


HIGH COURT OF KARNATAKA 

NOTIFICATION 

GOB (1) 15 (170 )/2014 Bengaluru , Dated : 18th December, 2014 . 
Sri.Mohamed Mujahid Ulla , Presiding Officer , Fast Track Court, Kollegal, is permitted to surrender 15 days of Earned Leave 
from 15 . 12.2014 to 29. 12.2014 (bdi ), for the calendar year 2014 , out of 283 days of Earned Leave at his credit as on date as per the 
Endorsement NO .GE13/34/2014 - 15 /1428 dated 10. 12. 2014 , issued by the AccountantGeneral (A & E ) , Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C .S .Rs. 

By Order of the High Court , 
P . R . 74 

JOINT REGISTRAR 
HIGH COURT OF KARNATAKA 

NOTIFICATION 

GOB (1) 17 (191)/2014 Bengaluru, Dated : 29th December, 2014. 
Sri. Santosh S .Kunder, 1 Addl. Civil Judge and JMFC - II Court , Kalaburagi , is permitted to surrender 15 days of Earned Leave 
from 17.12. 2014 to 31. 12.2014 (bdi), for the calendar year 2014 , out of 135 days of Earned Leave at his credit as on date as per the 
Endorsement No.GE13/J2/2014-15 /1691 dated 22.12. 2014, issued by the AccountantGeneral (A & E ) , Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2) of K . C .S .Rs . 

By Order of the High Court , 
P .R . 75 

JOINT REGISTRAR 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 

989 
HIGH COURT OF KARNATAKA 

NOTIFICATION 

GOB (1) 17(71)/2014 Bengaluru , Dated : 29th December, 2014 . 
Sri.Satish S .T., Civil Judge and JMFC ., Moodbidri, is permitted to surrender 15 days of Earned Leave from 01.09.2014 to 
15 .09 .2014 (bdi), for the calendar year 2014, out of 114 days of Earned Leave at his credit as on date as per the Endorsement 
NO .GE13/ J2/2014 - 15 / 1685 dated 22. 12 .2014 , issued by the Accountant General (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C .S .Rs. 

By Order of the High Court , 
P . R . 76 

JOINT REGISTRAR 
HIGH COURT OF KARNATAKA 

NOTIFICATION 

GOB (1) 17 (179)/2014 Bengaluru , Dated : 26th December, 2014 . 
Sri. Mohammad Anwar Hussain Mogalani, Civil Judge and JMFC ., Manvi, is permitted to surrender 15 days of Earned Leave 
from 15 .11.2014 to 29. 11.2014 (bdi), for the calendar year 2014 , out of 127 days of Earned Leave at his credit as on date as per the 
EndorsementNo.GE13/34/14 -15 /1473 dated 19 .12.2014, issued by the Accountant General (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2) of K . C .S .Rs . 

By Order of the High Court , 
P .R . 77 

JOINT REGISTRAR 


HIGH COURT OF KARNATAKA 

NOTIFICATION 

GOB (1) 2 /2014 Bengaluru , Dated : 26 " December, 2014 . 
The Presiding Officer of the court of Addl. Senior Civil Judge and JMFC ., K .G .F ., is concurrently appointed as the Presiding 
Officer of the court of Prl. Senior Civil Judge and JMFC ., K .G .F . with effect from the date of relief of Sri.Nabirasul Saiyyadali 
Mamadapur and until further orders. 

By Order of the High Court, 
P . R . 78 

B . A .PATIL , 
REGISTRAR GENERAL 


HIGH COURT OF KARNATAKA 

NOTIFICATION 

GOB (1) 1/2014 Bengaluru , Dated : 30th December, 2014 . 
In modification of this office Notification of even number dated 12 . 12. 2014 , the transfer and posting of Sri.S .K .Kuragodi, 
Presiding Officer, Labour Court, Vijayapura, as V Addl. Prl. Judge, Family Court, Bengaluru City , is cancelled . 

By Order of the High Court, 
P . R . 79 

B . A .PATIL , 
REGISTRAR GENERAL 


HIGH COURT OF KARNATAKA 

NOTIFICATION 

GOB (1) 26 /2014 Bengaluru , Dated : 19th December, 2014 . 
The Presiding Officers of the Courts mentioned at Column No . 1 below , are concurrently appointed as the Presiding Officers of 
the Courts mentioned at Column No. 2 , with effect from 05 .01. 2015 and until further orders: 

Name of the courts to which concurrent 
Designation of the Presiding Officer 

appointment is made 

( 2) 
Prl . Civil Judge and JMFC ., Dharwad . 

Addl. Civil Judge and JMFC ., Dharwad . 
II Addl. Civil Judge and JMFC -Il Court, Dharwad . III Addl. Civil Judge and JMFC , Dharwad . 
Prl. Civil Judge and JMFC., Hubballi. 

Addl. Civil Judge and JMFC ., Hubballi. 


( 1) 


82 


BIOFEST 25, ndiwao, 


do gł , 900g 


ಭಾಗ ೨ 


JMFC I Court, Hubballi 
IV Addl. Civil Judge and JMFC ., Hubballi 


II Addl. Civil Judge and JMFC - III Court , Hubballi. 
III Addl . Civil Judge and JMFC ., Hubballi 


P . R . 80 


By Order of the High Court, 

B . A .PATIL , 
REGISTRAR GENERAL 


HIGH COURT OF KARNATAKA 

NOTIFICATION 

GOB .11.81 ( 2 )/ 2011, Bengaluru , Dated : 02nd January , 2015 . 
In exercise of the powers conferred by sub -section (2 ) of Section 13 of the Code of Criminal Procedure , 1973 ( Central Act 2 of 
1974 ), the High Court of Karnataka hereby continues the appointment of Sri. Narayana Tarasa Bevinakatti, as Special Judicial 
Magistrate (Railways), Hubballi, which was made in the High Court Notification No.GOB .II. 134/1997 dated 22.04.2008, for a further 
period of one year from 06 .01.2015 or until further orders , whichever is earlier. 


P . R . 81 


By Order of the High Court, 

B . A .PATIL , 
REGISTRAR GENERAL 


HIGH COURT OF KARNATAKA 

NOTIFICATION 

GOB(1) 15 (172)/ 2014 , Bengaluru , Dated : 29th December, 2014 . 
Smt. B .G .Ramaa , Li Addl. City Civil and Sessions Judge , Bengaluru , is permitted to surrender 15 days of Earned Leave from 
16 .12 .2014 to 30. 12.2014 (bdi), for the calendar year 2014, out of 267 days of Earned Leave at her credit as on date as per the 
Endorsement No.GE13 /J3 /Vol.R3/ 1542 dated 19. 12 .2014 , issued by the AccountantGeneral (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K . C .S .Rs . 

By Order of the High Court , 
P . R . 82 

JOINT REGISTRAR 


HIGH COURT OF KARNATAKA 

NOTIFICATION 

GOB (1) 16 (205 )/2014, Bengaluru , Dated : 29th December , 2014 . 
Sri.Laxman Ramu Kurane , XXIII Addl. Chief Metropolitan Magistrate , Bengaluru , is permitted to surrender 15 days of Earned 
Leave from 17. 12 .2014 to 31. 12 .2014 (bdi), for the calendar year 2014 , out of 264 days of Earned Leave at his credit as on date as per 
the Endorsement No.GE13/ J3 /2014- 15 /1424 dated 19.12.2014, issued by the Accountant General (A & E),Karnataka , Bengaluru. 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

By Order of the High Court, 
P . R . 83 

JOINT REGISTRAR 


HIGH COURT OF KARNATAKA 

NOTIFICATION 

GOB (I) 16 ( 128 )/ 2014 , Bengaluru , Dated : 29th December, 2014 . 
Sri.C .R .Rajasomashekhara, Prl. Senior Civil Judge and CJM ., Bidar, is permitted to surrender 15 days of Earned Leave from 
01. 11.2014 to 15 .11. 2014 (bdi), for the calendar year 2014 , out of 300 days of Earned Leave at his credit as on date as per the 
Endorsement No .GE13/J3/Vol. R2/ 1541 dated 19. 12 .2014, issued by the Accountant General (A & E ),Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K .C .S .Rs. 

By Order of the High Court, 
P . R . 84 

JOINT REGISTRAR 


ಭಾಗ ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 
HIGH COURT OF KARNATAKA 

NOTIFICATION 

GOB (I) 17 (182 )/2014 , Bengaluru , Dated : 29th December, 2014 . 
Sri. Vedamoorthi B .S ., Civil Judge and JMFC ., Dandeli, is permitted to surrender 15 days of Earned Leave from 01. 12. 2014 to 
15 . 12. 2014 (bdi), for the calendar year 2014 , out of 137 days of Earned Leave at his credit as on date as per the Endorsement 
No.GE13/J3 /Vol.V5 / 1524 dated 17 .12 .2014 , issued by the Accountant General (A & E ),Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

By Order of the High Court , 
P .R . 85 

JOINT REGISTRAR 


HIGH COURT OF KARNATAKA 

NOTIFICATION 

GOB (1) 17 (180 )/2014 , Bengaluru , Dated : 29th December , 2014 . 
Sri. A . Samiulla , Prl. Civil Judge and JMFC., Hosanagar, is permitted to surrender 15 days of Earned Leave from 16 . 12. 2014 to 
30 .12 .2014 (bdi), for the calendar year 2014 , out of 135 days of Earned Leave at his credit as on date as per the Endorsement 
No.GE13 / J2 /2014 - 15 /1673 dated 19.12.2014 , issued by the AccountantGeneral (A & E ) , Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C . S .Rs. 

By Order of the High Court, 
P . R . 86 

JOINT REGISTRAR 


HIGH COURT OF KARNATAKA 

NOTIFICATION 

GOB(1) 17 (63 )/ 2014 , Bengaluru , Dated : 29th December , 2014 . 
Sri.Arvind Saibanna Hagaragi, Civil Judge and JMFC ., Basavakalyan , is permitted to surrender 15 days of Earned Leave from 
01.09 .2014 to 15 .09. 2014 (bdi), for the calendar year 2014 , out of 130 days of Earned Leave at his credit as on date as per the 
Endorsement No .GE13 /J3/Vol. A4 /1539 dated 19 .12. 2014 , issued by the Accountant General (A & E ),Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 

By Order of the High Court, 
P . R . 87 

JOINT REGISTRAR 


HIGH COURT OF KARNATAKA 

NOTIFICATION 

GOB (I) 28 /2013 , Bengaluru , Dated : 01st January , 2015 . 
The following Judicial Officers are permitted to retire from Judicial Service on the date mentioned against their names , on 
attaining the age of superannuation , i.e.. 60 years , subject to Government dues if any ; 

Date of Retirement on 
S1. 
Name and Designation 

Date of Birth attaining the age of 
No. 

superannuation 
Sri . Angadi Sharaschandra Basappa 

07 . 03 . 1955 31 .03. 2015 
Prl. District and Sessions Judge, Shivamogga 
Sri.Belavigi Basavaraj Basappa 

17 .03. 1955 31. 03. 2015 
V Addl. City Civil and Sessions Judge , Bengaluru City. 


2 


P . R . 88 


By Order of Hon ble the Chief Justice, 

B . A .PATIL , 
Registrar General 


Yos ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 

ಭಾಗ ೨ 
HIGH COURT OF KARNATAKA 

NOTIFICATION 

GOB (1) 26 / 2014 , Bengaluru , Dated : 24th December, 2014 . 
The Presiding Officers of the Courts mentioned at Column No . 1 below , are concurrently appointed as the Presiding Officers of 
the Courts mentioned at Column No. 2 , with effect from after office hours of 03 .01. 2015 and until further orders : 

Name of the courts to which concurrent 
Designation of the Presiding Officer 

appointment is made 
( 1) 

(2 ) 
II Addl. I Civil Judge , Mysuru 

| Addl . I Civil Judge , Mysuru 
III Addl. I Civil Judge, Mysuru 

IV Addl. I Civil Judge, Mysuru 


By Order of the High Court, 
P . R . 89 

B . A .PATIL , 

Registrar General 
HIGH COURT OF KARNATAKA 

NOTIFICATION 

GOB (1) 257 /2006 , Bengaluru , Dated : 23rd December, 2014 . 
In exercise of the powers conferred by sub -section (1) of Section 13 of the Code of Criminal Procedure, 1973 (Central Act 2 of 
1974 ), the High Court of Karnataka hereby confers the powers of JudicialMagistrate of the Second Class on Sri. Rajendra K .V ., I.A .S . 
Probationer 2013 batch and appoints him as Special Judicial Magistrate under sub -section (2) of Section 13 of the said Code during his 
training period at Bidar from the date of this Notification to till 26 .04 .2015 , for trial of cases transferred to him by the Prl. District and 
Sessions Judge , Bidar. 

By Order of Hon ble the Chief Justice, 
P .R . 90 

B . A .PATIL , 
Registrar General 


HIGH COURT OF KARNATAKA 

NOTIFICATION 

No.GOB(I) 1/ 2014 , Bengaluru , Dated : 20th December, 2014 . 
The Presiding Officer of the court of II Addl. District and Sessions Judge, Mandya is concurrently appointed as the Presiding 
Officer of the court of Addl. District and Sessions Judge , Mandya with effect from date of relief of Sri.Sadanand Narayan Nayak and 
until further orders . 

By Order of the High Court , 
P . R . 91 

B .A .PATIL , 

RegistrarGeneral 
HIGH COURT OF KARNATAKA 

NOTIFICATION 

No.GOB (1) 26 /2014 , Bengaluru , Dated : 20th December, 2014 . 
The Presiding Officer of the court of Prl. Civil Judge and JMFC ., Malavalli is concurrently appointed as the Presiding Officer of 
the court of Addl. Civil Judge and JMFC ., Malavalli with effect from 05 .01. 2015 and until further orders. 

By Order of the High Court , 
P . R . 92 

B . A .PATIL , 
Registrar General 


HIGH COURT OF KARNATAKA 

NOTIFICATION 

No.GOB (I) 26 / 2014 , Bengaluru , Dated : 23 December, 2014 . 
The Presiding Officers of the Courts mentioned at Column No. 1 below , are concurrently appointed as the Presiding Officers of 
the Courts mentioned at Column No.2,with effect from 05.01. 2015 and until further orders : 


ಭಾಗ ೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 


Designation of the Presiding Officer 


Name of the courts to which concurrent 

appointment is made 


Prl. Civil Judge and JMFC., Ramanagaram . 
Prl. Civil Judge and JMFC ., Kanakapura . 
Addl. Civil Judge and JMFC .,Magadi . 
Prl. Civil Judge and JMFC ., Channapatna. 


Addl. Civil Judge and JMFC ., Ramanagaram . 
Addl. Civil Judge and JMFC .,Kanakapura . 
II Addl. Civil Judge and JMFC .,Magadi. 
Addl. Civil Judge and JMFC ., Channapatna . 


By Order of the High Court, 
P . R . 93 

B . A.PATIL 

Registrar General 
HIGH COURT OF KARNATAKA 

NOTIFICATION 

No .GOB (1) 26 / 2014 , Bengaluru , Dated : 26th December, 2014 . 
The Presiding Officer of the court of Prl. Civil Judge and JMFC ., Hosanagar , is concurrently appointed as the Presiding Officer 
of the court of Addl. Civil Judge and JMFC ., Hosanagar, with effect from after office hours of 03.01. 2015 and until further orders. 

By Order of the High Court, 
P . R . 94 

B . A .PATIL , 

RegistrarGeneral 
HIGH COURT OF KARNATAKA 

NOTIFICATION 

GOB (l) 16 (130)/2014 , Bengaluru, Dated : 22nd December , 2014 . 
Sri.H .Gopalakrishna , Senior Civil Judge and JMFC ., Raibag , is permitted to surrender 15 days of Earned Leave from 
16 .09 .2014 to 30 .09 .2014 (bdi), for the calendar year 2014 , out of 300 days of Earned Lave at his credit as on date as per the 
Endorsement No.GE13 /34 /2014 - 15 /924 dated 16 .09.2014 , issued by the AccountantGeneral ( A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K .C .S .Rs . 

By Order of the High Court, 
P . R . 95 

JOINT REGISTRAR 
HIGH COURT OF KARNATAKA 

NOTIFICATION 

GOB (1) 17 (196 )/2014 , Bengaluru , Dated : 23" December, 2014. 
Sri. Anand P . Hogade , Pd. Civil Judge and JMFC ., Ramanagara, is permitted to surrender 15 days of Earned Leave from 
17 .12. 2014 to 31. 12.2014 (bdi), for the calendar year 2014 , out of 181 days of Earned Leave at his credit as on date as per the 
Endorsement No .GE13/J3/ 01A4 /1521 dated 16 . 12. 2014 , issued by the AccountantGeneral (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1 /30th of the 
monthly pay and allowances for each day of leave surrendered as per the provisions contained in Rule 118 (2) of K . C .S .Rs . 

By Order of the High Court, 
P . R . 96 

JOINT REGISTRAR 
HIGH COURT OF KARNATAKA 

NOTIFICATION 

GOB (I) 15 (02 )/2014 , Bengaluru, Dated : 20th December, 2014 . 
Sri.K .Somashekar, Prl. District and Seasions Judge, Chitradurga, is permitted to surrender 15 days of Earned Leave from 
15 .12 .2014 to 29. 12.2014 (bdi), for the calendar year 2014 , out of 285 days of Earned Leave at his credit as on date as per the 
Endorsement No .GE13 /J2/2014 -15 /1660 dated 16 . 12 .2014 , issued by the Accountant General (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C .S . Rs . 

By Order of the High Court , 
P . R . 97 

JOINT REGISTRAR 


380 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 

ಭಾಗ ೨ 
HIGH COURT OF KARNATAKA 

NOTIFICATION 

GOB(1) 17 (150 )/ 2014 , Bengaluru , Dated : 20th December, 2014 . 
Sri. Rangegowda C ., Metropolitan Magistrate , Traffic Court-V , Bengaluru , is permitted to surrender 15 days of Earned Leave 
from 16 . 11.2014 to 30. 11.2014 (bdi), for the calendar year 2014 , out of 185 days of Earned Leave at his credit as on date as per the 
Endorsement No .GE13/J3/ 01R5 / 1467 dated 09. 12 .2014, issued by the Accountant General (A & E ),Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 ( 2) of K .C .S .Rs. 

By Order of the High Court , 
P . R . 98 

JOINT REGISTRAR 
HIGH COURT OF KARNATAKA 

NOTIFICATION 

GOB (1) 16 (153)/2014 , Bengaluru , Dated : 19th December, 2014 . 
Sri.K .Narayana Prasad , Prl, Senior Civil Judge and JMFC ., Hosapete , is permitted to surrender 15 days of Earned Leave from 
01.11.2014 to 15 .11.2014 (bdi), for the calendar year 2014 , out of 300 days of Earned Leave at his credit as on date as per the 
Endorsement No.GE13 /J5 /2014 - 15 /1356 dated 03 . 12 . 2014 , issued by the Accountant General (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1 /30th of the 
monthly pay and allowances for each day of leave surrendered as per the provisions contained in Rule 118 (2) of K . C .S .Rs . 

By Order of the High Court , 
P . R . 99 

JOINT REGISTRAR 


HIGH COURT OF KARNATAKA 

NOTIFICATION 

GOB (l) 17 (194 )/2014 , Bengaluru , Dated : 19th December, 2014 . 
Smt.Deepa G ., Prl , Civil Judge, Davangere , is permitted to surrender 15 days of Earned Leave from 17 .12 . 2014 to 31 . 12 .20 
14 (bdi) , for the calendar year 2014 , out of 165 days of Earned Leave at her credit as on date as per the Endorsement 
No .GE13/J1/2014 - 15 /1476 dated 09. 12. 2014 , issued by the Accountant General (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2) of K . C .S .Rs . 

By Order of the High Court , 
P .R . 100 

JOINT REGISTRAR 


HIGH COURT OF KARNATAKA 

NOTIFICATION 

GOB (1) 21(02 )/2015 , Bengaluru , Dated : 12th January, 2015. 
The Presiding Officer of the court of IV Addl. Civil Judge and JMFC., Shivamogga, is concurrently appointed as the Presiding 
Officer of the court of Prl. Civil Judge and JMFC ., Shivamogga , during the Maternity Leave period of Smt.Vani A Shetty , Prl. Civil Judge 
and JMFC ., Shivamogga, i.e . from 02.01. 2015 till the officer resumes her duties. 

By Order of the High Court, 
P . R . 134 

P . N .DESAI 

REGISTRAR (JUDICIAL ) 
HIGH COURT OF KARNATAKA 

NOTIFICATION 

GOB (1) 21 (73 )/2015 , Bengaluru , Dated : 12th January, 2015 . 
The Presiding Officers of the courts mentioned at Column No.2 are concurrently appointed as the Presiding Officers of the court 
of Addl. Civil Judge and JMFC ., Thirthahalli, for the period at Column No . 3 during the leave period of Sri.Lokesh Dhanpal Havale, Addl. 
Civil Judge and JMFC ., Thirthahalli, from 24 .12 . 2014 to 06 .01.2015 (bdi). 
SI.No . Designation of the Officer 

Period 


The Prl. Civil Judge & JMFC , Hosanagar. 


After office hours of 24. 12.2014 till commencement of 
office hours of 27 .12. 2014 


ಭಾಗ ೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 


೫೧ 


The Prl. Civil Judge & JMFC ., Thirthahalli 


From the commencement of office hours of 27 . 12 . 2014 
till commencement of office hours of 07 . 01 . 2015 


By Order of the High Court, 
P . R . 135 

P . N .DESAI 

REGISTRAR ( JUDICIAL ) 
HIGH COURT OF KARNATAKA 

NOTIFICATION 

GOB (1) 19(12)/2015 , Bengaluru , Dated : 13th January, 2015 . 
The Presiding Officer of the court of the Lill Addl. City Civil and Sessions Judge, Bengaluru , is concurrently appointed as the 
Presiding Officer of the court of the Lil Addl. City Civil and Sessions Judge, Bengaluru , during the leave period of Smt.Yadav Vanamala 
Anandrao , LII Addl. City Civil and Sessions Judge, Bengaluru , i.e. from 15 .01.2015 to 25.01. 2015 (bdi). 

By Order of the High Court, 
P . B . 136 

P . N .DESAI 
REGISTRAR (JUDICIAL ) 


ಕ್ರಮ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 584 ಪೊಸಿಪ 2014, ಬೆಂಗಳೂರು, ದಿನಾಂಕ: 13ನೇ ಜನವರಿ , 2015. 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ನಾನ್ ಐಪಿಎಸ್ )/ ಸೂಪರಿಂಟೆಂಡೆಂಟ್ ಆಫ್ 
ಪೊಲೀಸ್ ( ಸಶಸ್ತ ) / ಕಮಾಂಡೆಂಟ್ ಕೆ.ಎಸ್. ಆರ್ .ಪಿ ವೃಂದದ ಅಧಿಕಾರಿಗಳು 2015ನೇ ಸಾಲಿನಲ್ಲಿ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ 
ದಿನಾಂಕಗಳಂದು 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಿದ್ದು, ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. 

ವಯೋ ನಿವೃತ್ತಿ 
ಅಧಿಕಾರಿಯವರ ಹೆಸರು ಶ್ರೀಯುತರುಗಳು; 

ಜನ್ಮ ದಿನಾಂಕ 
ಸಂಖ್ಯೆ 

ಹೊಂದಲಿರುವ ದಿನಾಂಕ 
ಪೊಲೀಸ್ ಅಧೀಕ್ಷಕರು (ನಾನ್ ಐಪಿಎಸ್) 
ಎಂ . ಬಿ .ಮಲ್ಲಿಕಾರ್ಜುನಸ್ವಾಮಿ , 

02 - 02 - 1955 28 - 02 - 2015 
ಪೊಲೀಸ್ ಅಧೀಕ್ಷಕರು, ಸಿವಿಒ, ಕೆಪಿಸಿಎಲ್ , ಬೆಂಗಳೂರು 
ಸದಾನಂದ ವರ್ಣೇಕರ್ , 

12 - 02 - 1955 28 - 02 - 2015 
ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ 
ಎ .ಎನ್.ರಾಜಣ್ಣ, ಉಪ ಪೊಲೀಸ್ ಆಯುಕ್ತರು, 

18 - 02 - 1955 28 - 02 - 2015 
ಕಾನೂನು ಮತ್ತು ಸುವ್ಯವಸ್ಥೆ , ಮೈಸೂರು ನಗರ 
ಶ್ರೀ ಎಸ್. ಬಿ.ಕಟ್ಟಿಮನಿ, 

01 - 03 - 1955 28 - 02 - 2015 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ , ಕಲಬುರಗಿ 
ಲಿಂಗಾರೆಡ್ಡಿ ಎನ್. 

06 - 03 -1955 31 - 03 - 2015 
ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ದಾವಣಗೆರೆ 
ಡಿ.ಎಸ್. ಸಿದ್ದೇಗೌಡ, 

22 - 03 - 1955 31 - 03 - 2015 
ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ. 
ಬಿ. ಎನ್.ನ್ಯಾಮಗೌಡ, 

11 - 04 - 1955 30 - 04 - 2015 
ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಬೆಳಗಾವಿ ಜಿಲ್ಲೆ 
ಹೆಚ್.ವೀರಭದ್ರೇಗೌಡ, 

12 - 04 - 1955 30 - 04 - 2015 
ಪೊಲೀಸ್ ಅಧೀಕ್ಷಕರು, ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು 
ಡಿ . ನಾರಾಯಣಸ್ವಾಮಿ , 

29 - 04 - 1955 30 - 04 -2015 
ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ. 
ಆರ್. ಮಲ್ಲೇಶ್, 

30 - 04 -1955 _ 30 - 04 - 2015 
ಪೊಲೀಸ್ ಅಧೀಕ್ಷಕರು , ಕರ್ನಾಟಕ ಲೋಕಾಯುಕ್ತ. 


೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 


ಭಾಗ ೨ 


ಕ್ರಮ 


ಅಧಿಕಾರಿಯವರ ಹೆಸರು ಶ್ರೀಯುತರುಗಳು ; 


ಜನ್ಮ ದಿನಾಂಕ 


ವಯೋ ನಿವೃತ್ತಿ 
ಹೊಂದಲಿರುವ ದಿನಾಂಕ 


ಸಂಖ್ಯೆ 


04 - 05 -1955 


31 - 05 - 2015 


04 - 05 - 1955 


31 - 05 - 2015 


11 - 05 - 1955 


31 - 05 - 2015 


15 - 05 - 1955 


31 - 05 - 2015 


24 - 05 - 1955 


31- 05- 2015 


01 - 06 - 1955 


31 - 05 - 2015 


ಪೊಲೀಸ್ ಅಧೀಕ್ಷಕರು ( ನಾನ್ ಐಪಿಎಸ್ ) . 
ಎಂ . ಎಂ .ಮಹದೇವಯ್ಯ , 
ಉಪ ಪೊಲೀಸ್ ಆಯುಕ್ತರು, ಅಪರಾಧ ಮತ್ತು ಸಂಚಾರ, ಮೈಸೂರು ನಗರ | 
ಎಂ . ಶೇಖರಪ್ಪ, 
ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲೆ 
ಎಸ್.ಎಸ್. ನಾಯಕ್, 
ಪೊಲೀಸ್ ಅಧೀಕ್ಷಕರು, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 
ಎಂ .ಎನ್ . ಬಾಬು ರಾಜೇಂದ್ರ ಪ್ರಸಾದ್ , 
ಉಪ ಪೊಲೀಸ್ ಆಯುಕ್ತರು, ಸಂಚಾರ ಪೂರ್ವ ವಿಭಾಗ, ಬೆಂಗಳೂರು ನಗರ 
ಎನ್.ರಮೇಶ್ ಚಂದ್ರ , 
ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ತುಮಕೂರು 
ಬಿ. ಮಹಾಂತೇಶ್, 
ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು , ಕಲಬುರಗಿ ಜಿಲ್ಲೆ 
ಎಸ್.ಎಸ್. ಚಲವಾದಿ, 
ಪೊಲೀಸ್ ಅಧೀಕ್ಷಕರು, ಡಿ. ಸಿ. ಆರ್ . ಇ., ಬೆಂಗಳೂರು ಕೇಂದ್ರ 
ಎಂ . ಐ. ಜಮೀಲ್, 
ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಕೋಲಾರ ಜಿಲ್ಲೆ. 
ಬಿ. ವೈ. ಬೆಳ್ಳುಬ್ಬಿ, 
ಪೊಲೀಸ್ ಅಧೀಕ್ಷಕರು, ರಾಜ್ಯ ಗುಪ್ತವಾರ್ತೆ, ಬೆಳಗಾವಿ 
ಎನ್. ಕೃಷ್ಣಪ್ಪ, 
ಪೊಲೀಸ್ ಅಧೀಕ್ಷಕರು, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 
ಕೆ. ಮುರಳಿ , 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಸಿಐಡಿ, ಬೆಂಗಳೂರು 
ಜಿ. ಹನುಮೇಶ್, 
ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ. 


01 - 06 -1955 


31 - 05 - 2015 


01- 06 -1955 


31 - 05 - 2015 


05 - 06 -1955 


30 - 06 - 2015 


22 - 06 - 1955 


30 - 06 - 2015 


26 - 06 - 1955 


30 - 06 - 2015 


02 - 07 -1955 


31 - 07 - 2015 


05 - 07 - 1955 


31 - 07 - 2015 


ಶ್ರೀ ಚಿನ್ನಸ್ವಾಮಿ ಕೆ. ಎಂ . 
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 
ಹೆಚ್ . ಎಲ್. ರವಿಕುಮಾರ್, 
ಸಹಾಯಕ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಕೇಂದ್ರ ಸ್ಥಾನ-1, ಪ್ರಧಾನ 
ಕಛೇರಿ, ಬೆಂಗಳೂರು 


21 - 07 - 1955 


31 - 07 - 2015 


25 


ಆರ್. ಲಕ್ಷ್ಮಣ್, 
ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ತುಮಕೂರು ಜಿಲ್ಲೆ. 


29 - 07 -1955 


31 - 07 - 2015 


01 - 08 - 1955 


31 - 07 -2015 


ಹೆಚ್. ಜಿ . ಪಾಟೀಲ್, 
ಪೊಲೀಸ್ ಅಧೀಕ್ಷಕರು, ಹೆಸ್ಕಾಂ, ಹುಬ್ಬಳ್ಳಿ, 
ಶಂಕರೇಗೌಡ, 
ಪೊಲೀಸ್ ಅಧೀಕ್ಷಕರು, ಚೆಸ್ಕಾಂ, ಮೈಸೂರು 


08 - 08 - 1955 


31 - 08 - 2015 


28 


ಹೆಚ್. ಟಿ . ದುಗ್ಗಪ್ಪ, 
ಪೊಲೀಸ್ ಅಧೀಕ್ಷಕರು, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು 


17 - 08 - 1955 


31 - 08 - 2015 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೬ , ೨೦೧೫ 


೫೩ 


ಕ್ರಮ 


ಸಂಖ್ಯೆ 


ವಯೋ ನಿವೃತ್ತಿ 
ಅಧಿಕಾರಿಯವರ ಹೆಸರು ಶ್ರೀಯುತರುಗಳು ; 

ಜನ್ಮ ದಿನಾಂಕ 

ಹೊಂದಲಿರುವ ದಿನಾಂಕ 
ಪೊಲೀಸ್ ಅಧೀಕ್ಷಕರು (ನಾನ್ ಐಪಿಎಸ್ ) 
ಬಿ . ದಯಾಳ್ , 

24 - 08 - 1955 31 - 08 - 2015 
ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಶಿವಮೊಗ್ಗ ಜಿಲ್ಲೆ. 
ಜಿ . ಬಿ. ಕೌರಿ, 
ಪೊಲೀಸ್ ಅಧೀಕ್ಷಕರು ಮತ್ತು ಕಮಾಂಡೆಂಟ್, ಹೋಂಗಾರ್ಡ್ ತರಬೇತಿ ಶಾಲೆ, | 04 - 09 -1955 30 - 09 - 2015 
ಬೆಂಗಳೂರು 
ಡಿ. ನಾಗರಾಜು, 

10 - 09 - 1955 30 - 09 - 2015 
ಪೊಲೀಸ್ ಅಧೀಕ್ಷಕರು, ಸ್ಪೆಷಲ್ ಎನ್‌ಫೋರ್ಸ್‌ಮೆಂಟ್ ಸೆಲ್, ಬೆಂಗಳೂರು 
ಘೋರಿ ಅಬ್ದುಲ್ ಸತ್ತಾರ್, 
ಉಪ ಪೊಲೀಸ್ ಆಯುಕ್ತರು , ಅಪರಾಧ ಮತ್ತು ಸಂಚಾರ, ಹುಬ್ಬಳ್ಳಿ - ಧಾರವಾಡ 20 - 09 - 1955 _ 30 - 09 - 2015 
ನಗರ 
ಅಶೋಕ ಕುರೇರ್, 

28 - 09 - 1955 30 - 09 -2015 
ಪೊಲೀಸ್ ಅಧೀಕ್ಷಕರು, ಡಿಸಿಆರ್‌ಇ , ಬೆಳಗಾವಿ ಪ್ರಾದೇಶಿಕ 
ಕೆ. ಈಶ್ವರ ಪ್ರಸಾದ್, 

19 - 10 - 1955 

31 - 10 - 2015 
ಉಪ ಪೊಲೀಸ್ ಆಯುಕ್ತರು, ವಿವಿಐಪಿ ಭದ್ರತೆ, ಬೆಂಗಳೂರು ನಗರ 
ಟಿ . ವಿ . ಪ್ರಭಾಕರ್ , 

16 - 12 - 1955 31- 12 - 2015 
ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ. 

ಕಮಾಂಡೆಂಟ್ ಕೆ. ಎಸ್ . ಆರ್ . ಪಿ 
ಟಿ.ಎಸ್. ನಟರಾಜ್ 

09 - 01 - 1955 31 - 01 - 2015 
ಕಮಾಂಡೆಂಟ್ , ಕೆ.ಎಸ್.ಆರ್. ಪಿ . ಕೇಂದ್ರಸ್ಥಾನ, ಬೆಂಗಳೂರು 
ಜಿ . ಬಿ . ಪರಮೇಶ್ವರಪ್ಪ, 

28 - 01 - 1955 31 - 01 - 2015 
ಕಮಾಂಡೆಂಟ್, 6ನೇ ಪಡೆ, ಕೆ. ಎಸ್ . ಆರ್. ಪಿ , ಕಲಬುರಗಿ 
ಸಿ. ರಂಗಸ್ವಾಮಿ , 

22 - 05 -1955 31 - 05 - 2015 
ಕಮಾಂಡೆಂಟ್, 7ನೇ ಪಡೆ, ಕೆ. ಎಸ್. ಆರ್. ಪಿ , ಮಂಗಳೂರು 
ವಿ . ಎ .ಜೀರಾಳ್ , 

04 - 06 - 1955 30 - 06 -2015 
ಕಮಾಂಡೆಂಟ್, ಐಆರ್‌ಬಿ, ಬಿಜಾಪುರ 
ಎ . ಹೆಚ್ . ಶಂಕರ್, 

02 - 08 - 1955 31 - 08 - 2015 
ಕಮಾಂಡೆಂಟ್ , ಐಆರ್‌ಬಿ , ಮುನಿರಾಬಾದ್, ಕೊಪ್ಪಳ ಜಿಲ್ಲೆ 
ಕೆ.ಎಸ್. ಸುದರ್ಶನ್, 

06 - 10 -1955 31 - 10 - 2015 
ಕಮಾಂಡೆಂಟ್, ಕೆ .ಎಸ್.ಆರ್. ಪಿ ., ಎ .ಎನ್. ಎಫ್ , ಉಡುಪಿ 

ಪೊಲೀಸ್ ಅಧೀಕ್ಷಕರು ( ಸಶಸ್ತ್ರ) 
ಗಫಾರ್ ಷರೀಫ್, 

12 - 08 - 1955 31 - 08 - 2015 
ಪ್ರಾಂಶುಪಾಲರು, ಎ . ಪಿ . ಟಿ .ಎಸ್ , ಯಲಹಂಕ, ಬೆಂಗಳೂರು 
ಕೆ. ಡಿ. ಮಲ್ಲಿಗವಾಡ್, 

13 - 08 - 1955 31 - 08 - 2015 
ಪೊಲೀಸ್ ಅಧೀಕ್ಷಕರು ( ಸಶಸ್ತ), ಪಿ . ಡಿ. ಎಂ .ಎಸ್, ಯಲಹಂಕ, ಬೆಂಗಳೂರು 

ಈ ಅಧಿಸೂಚನೆಯನ್ವಯ ನಿವೃತ್ತಿ ಹೊಂದಲಿರುವ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿಯನ್ನು ಅವರ ನಿವೃತ್ತಿ 
ಉಪದಾನದಲ್ಲಿ ತಡೆಹಿಡಿಯುವ ಷರತ್ತಿಗೊಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 137 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ). 


3 


೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 

ಭಾಗ ೨ 
ಒಳಾಡಳಿತ ಸಚಿವಾಲಯ 

ಸೇರಡೆ 
ಸಂಖ್ಯೆ : ಒಣ 329 ಪಿಪಿಇ 2014, ಬೆಂಗಳೂರು, ದಿನಾಂಕ : 09ನೇ ಜನವರಿ , 2014 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಣ 329 ಪಿಪಿಇ 2014 , ದಿನಾಂಕ: 11 - 12 - 2014 ಅನ್ವಯ ನೇಮಕಗೊಂಡ ವಿಶೇಷ ಸರ್ಕಾರಿ 
ಅಭಿಯೋಜಕರ ಸೇವಾ ಷರತ್ತು ಮತ್ತು ನಿಬಂಧನೆಗಳನ್ನು ಈ ಕೆಳಗಿನಂತೆ ಸದರಿ ಅಧಿಸೂಚನೆಗೆ ಸೇರಡೆ ಮಾಡಿ ಆದೇಶಿಸಿದೆ. 

ವೇತನ , ಸೇವಾ ಷರತ್ತು ಮತ್ತು ನಿಬಂಧನೆಗಳು 
ನೇಮಕಗೊಂಡ ವಿಶೇಷ ಸರ್ಕಾರಿ ಅಭಿಯೋಜಕರುಗಳು ಮಾಸಿಕ ರೂ . 30,000/- ಗಳನ್ನು ಸಂಚಿತ ವೇತನವಾಗಿ ಮತ್ತು ಅವರ 
ಕಛೇರಿಯ ಕೆಲಸಗಳನ್ನು ನಿರ್ವಹಿಸಲು ಹಾಗೂ ಕಛೇರಿಯ ಖರ್ಚು ವೆಚ್ಚಗಳಿಗಾಗಿ ಮಾಸಿಕ ರೂ . 5,000/- ಗಳನ್ನು ನಿಗಧಿಪಡಿಸಿದೆ. ಈ 
ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2014 , ನ್ಯಾಯಪರಿಪಾಲನೆ - 114 -ಕಾನೂನು ಸಲಹೆಗಾರರು ಮತ್ತು ಸಮೂಪದೇಶಕರು, 02 - ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ಇಲಾಖೆ- 002 - ಅಧಿಕಾರಿಗಳ ವೇತನ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಪಡೆಯತಕ್ಕದ್ದು. 
ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ಸಂಚಿತ ವೇತನದ ಆಧಾರದ ಮೇರೆಗೆ ನೇಮಿಸಿರುವುದರಿಂದಾಗಿ ಸದರಿಯವರು ಇನ್ನಿತರ 

ಯಾವುದೇ ಭತ್ಯೆಗಳಿಗೆ ಅರ್ಹರಾಗಿರುವುದಿಲ್ಲ. 
3) | ನೇಮಕವಾಗಿರುವ ವಿಶೇಷ ಸರ್ಕಾರಿ ಅಭಿಯೋಜಕರು ಒಳಾಡಳಿತ ಇಲಾಖೆಯ ಮತ್ತು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 

ಇಲಾಖೆಯ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ 
- 4) ನೇಮಕವಾಗಿರುವ ವಿಶೇಷ ಸರ್ಕಾರಿ ಅಭಿಯೋಜಕರು ಖಾಯಂ ಆಗಿ ಮುಂದುವರೆಯಲು ಅವಕಾಶವಿರುವುದಿಲ್ಲ 

ನೇಮಕವಾಗಿರುವ ವಿಶೇಷ ಸರ್ಕಾರಿ ಅಭಿಯೋಜಕರುಗಳ ನಡತೆಯ ಬಗ್ಗೆ ತಪ್ಪಿತಸ್ಥರೆಂದು ಕಂಡು ಬಂದಲ್ಲಿ ಅಥವಾ ಅವರ 
| ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ವಿಫಲರಾದಲ್ಲಿ ಅವರನ್ನು ತಕ್ಷಣ ಸೇವೆಯಿಂದ ವಜಾ ಮಾಡಲಾಗುವುದು. 
ನೇಮಕವಾಗಿರುವ ವಿಶೇಷ ಸರ್ಕಾರಿ ಅಭಿಯೋಜಕರು ರಾಜೀನಾಮೆ ನೀಡಲು ಇಚ್ಚಿಸಿದಲ್ಲಿ ಒಂದು ತಿಂಗಳ ಮುಂಚಿತವಾಗಿ ಸರ್ಕಾರಕ್ಕೆ 
ಲಿಖಿತವಾಗಿ ತಿಳಿಸತಕ್ಕದ್ದು 
ನೇಮಕಗೊಂಡಿರುವ ವಿಶೇಷ ಸರ್ಕಾರಿ ಅಭಿಯೋಜಕರ ಕೆಲಸಗಳನ್ನು ಪರಿಶೀಲನೆ ನಡೆಸಲು ಅಭಿಯೋಗ ನಿರ್ದೇಶಕರು ಅಧಿಕಾರ 

ಹೊಂದಿರುತ್ತಾರೆ. 
8) | ಯಾವುದೇ ಪ್ರಕರಣಗಳಲ್ಲಿ ಸರ್ಕಾರದ ವಿರುದ್ಧವಾಗಿ ಹಾಜರಾಗಬಾರದು 
9) | ತಾವು ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಲಯದಲ್ಲಿ ಸರ್ಕಾರದ ಹಿತಾಸಕ್ತಿಗೆ ದಕ್ಕೆಯಾಗುವ ರೀತಿಯಲ್ಲಿ ಯಾವುದೇ ಆರೋಪಿಯ ಪರ 

ಹಾಜರಾಗಲು ಅಥವಾ ಆತನಿಗೆ ಸಲಹೆ ನೀಡಲು ಅವಕಾಶವಿರುವುದಿಲ್ಲ 
10) | ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಸದಸ್ಯರಾಗಲು ಅಥವಾ ಪಕ್ಷದ ಪರವಾಗಿ ಕಾರ್ಯ ನಿರ್ವಹಿಸಲು ಅವಕಾಶವಿರುವುದಿಲ್ಲ 
11) | ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶವಿರುವುದಿಲ್ಲ 
12) | ನೇಮಕಾತಿ ಆದೇಶ ಪಡೆದ ನಂತರ ಹಿಂದೆ ಯಾವುದಾದರೂ ಸ್ಥಳೀಯ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದಲ್ಲಿ ಅಂತಹ ಸದಸ್ಯತ್ವಕ್ಕೆ ರಾಜೀನಾಮೆ 

ನೀಡತಕ್ಕದ್ದು 
13) | ಸರ್ಕಾರದ ಅನುಮತಿಯನ್ನು ಪಡೆಯದ ಹೊರತು ಯಾವುದೇ ಸಂಸ್ಥೆಯ ನಿರ್ದೇಶಕರುಗಳ ಹುದ್ದೆಯನ್ನು ಒಪ್ಪಿಕೊಳ್ಳುವಂತಿಲ್ಲ. 
14) | ಸರ್ಕಾರದ ಹಿತಾಸಕ್ತಿಗೆ ಧಕ್ಕೆ ಬಾರದ ಹಾಗೆ ಶ್ರದ್ದೆಯಿಂದ, ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದ ಕಾರ್ಯ ನಿರ್ವಹಿಸತಕ್ಕದ್ದು. 
15) | ಯಾವುದೇ ಬೇರೆ ನೇಮಕಾತಿಯನ್ನು ಅಂಗೀಕರಿಸಲು ಅವಕಾಶವಿರುವುದಿಲ್ಲ. 
16) ಯಾವುದೇ ಸಂಸ್ಥೆಗಳಲ್ಲಿ ಕಾನೂನು ಸಲಹೆಗಾರರಾಗಿ ನೇಮಕ ಹೊಂದಲು ಅವಕಾಶವಿರುವುದಿಲ್ಲ. 
17) ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ವರದಿ ಮಾಡಿಕೊಂಡ ದಿನದಂದು ತಾವು ಕಾರ್ಯ ನಿರ್ವಹಿಸುತ್ತಿರುವ ನ್ಯಾಯಾಲಯಗಳಲ್ಲಿ 

ವಿಚಾರಣೆಗೆ ಬಾಕಿ ಇರುವ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣೆ ಅಧಿನಿಯಮ ( POCSO) 2012ಕಲಂಗಳ ಅಡಿಯಲ್ಲಿ ದಾಖಲಾದ 
ಪ್ರಕರಣಗಳ ಅಭಿಯೋಜನಾ ಕಡತಗಳನ್ನು ಹಾಗೂ ಸಂಬಂಧಪಟ್ಟ ದಾಖಲಾತಿಗಳನ್ನು ಸಂಬಂಧಿಸಿದ ಸರ್ಕಾರಿ ಅಭಿಯೋಜಕರಿಂದ 
ಪಡೆದುಕೊಂಡು, ಸದರಿ ಪ್ರಕರಣಗಳ ವಿಚಾರಣಾ ದಿನಾಂಕ , ಹಂತ, ಸಂಖ್ಯೆ ಹಾಗೂ ಇತರೇ ಮಾಹಿತಿಯನ್ನು ವಿವರವಾಗಿ ತಕ್ಷಣಕ್ಕೆ ವರದಿ 

ಮಾಡತಕ್ಕದ್ದು ಹಾಗೂ ಪ್ರತಿ ತಿಂಗಳು ಮಾಸಿಕ ವರದಿಯನ್ನು ನಿಗಧಿತ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. 
18 ) | ನೇಮಕಗೊಂಡ ಅಧಿಕಾರಿಯು ಸಾರ್ವಜನಿಕ ಹಿತದೃಷ್ಟಿಯಿಂದ ಕರ್ತವ್ಯದ ಮೇಲೆ ಅನುಮತಿ ಪಡೆದು ಪ್ರಯಾಣ ಮಾಡಲೇಬೇಕಾದಲ್ಲಿ 

ಮಾತ್ರ ಅವರು ನೇಮಕಾತಿ ಹೊಂದಿರುವ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಟ ವೇತನದ ಮೇಲೆ ನಿಯಮಾನುಸಾರ ಲಭ್ಯವಿರುವ 
ಪ್ರಯಾಣ ಭತ್ಯೆ ಮತ್ತು ದಿನ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. 
ಆರೋಪಿಗಳ ಮೇಲೆ ಸರಿಯಾಗಿ ಆರೋಪವನ್ನು ನ್ಯಾಯಾಲಯವು ಹೊರಿಸುವಂತೆ ನೋಡಿಕೊಳ್ಳತಕ್ಕದ್ದು. ಒಂದು ವೇಳೆ ನ್ಯಾಯಾಲಯವು 

ಆರೋಪವನ್ನು ಸರಿಯಾಗಿ ಹೊರಸದೇ ಇದ್ದಲ್ಲಿ ಅದನ್ನು ಸೂಕ್ತ ರೀತಿಯಲ್ಲಿ ತಿದ್ದುಪಡಿ ಅಥವಾ ಸೇರ್ಪಡೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು. 
20) | ಪ್ರಕರಣದಲ್ಲಿಯ ಸಾಕ್ಷಿದಾರರನ್ನು ಸಮನ್ಸ್ ಮತ್ತು ವಾರೆಂಟ್‌ಗಳ ಮೂಲಕ ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಪತ್ರವನ್ನು 

ಬರೆಯುವ ಮೂಲಕ ನ್ಯಾಯಾಲಯಕ್ಕೆ ಹಾಜರು ಪಡಿಸುವ ಬಗ್ಗೆ ಸೂಕ್ತ ಅಗತ್ಯ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು. 


ನ್ಯ 


ಭಾಗ ೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 


೫೫ 


21 ) ಆರಕ್ಷಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಹಾಗೂ ಪ್ರಕರಣದ ಸಾಕ್ಷಿದಾರರೊಂದಿಗೆ ಎಲ್ಲಾ ರೀತಿಯ ಸಹಕಾರ ಹಾಗೂ ಸೌಜನ್ಯವನ್ನು 

ತೋರುವುದು. 
22) | ಮಾನ್ಯ ನ್ಯಾಯಾಲಯವು ಆರೋಪಿಯನ್ನು ಬಿಡುಗಡೆ ಮಾಡಿ ನೀಡಿದ ಮತ್ತು ಆರೋಪಿಗಳಿಗೆ ಕಡಿಮೆ ಶಿಕ್ಷೆ ವಿಧಿಸಿದ ಪ್ರಕರಣಗಳಲ್ಲಿ 

ತೀರ್ಪಿನ ದೃಡೀಕೃತ ಪ್ರತಿಗಳಿಗಾಗಿ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ ಸದರಿ ತೀರ್ಪಿನ ಪ್ರತಿಗಳನ್ನು ಪಡೆದ ದಿನದಂದು ತೀರ್ಪಿನ ವಿರುದ್ದ 
ಮೇಲ್ಮನವಿಯನ್ನು ಸಲ್ಲಿಸಬೇಕೇ ಅಥವಾ ಬೇಡವೇ ಎಂಬ ಅಭಿಪ್ರಾಯವನ್ನು ಕಡತದ ದಾಖಲಾತಿಗಳೊಂದಿಗೆ ಸಂಬಂಧಪಟ್ಟ ವಲಯದ 
ಕಾನೂನು ಅಧಿಕಾರಿ ( ಹಿರಿಯ ) ಇವರಿಗೆ ಕಳುಹಿಸಿಕೊಡತಕ್ಕದ್ದು . ಆರೋಪಿ ಪರವಾಗಿ ಸಲ್ಲಿಸಿದ ಜಾಮೀನು ಅರ್ಜಿಗೆ ಅಭಿಯೋಜನಾ 
ಪರವಾಗಿ ಸೂಕ್ತ ತಕರಾರುಗಳನ್ನು ಪ್ರಕರಣದ ದಾಖಲಾತಿಗಳೊಂದಿಗೆ ಸಲ್ಲಿಸಬೇಕು ಹಾಗೂ ಜಾಮೀನು ಆದೇಶದ ಬಗ್ಗೆ ಅಭಿಪ್ರಾಯವನ್ನು 

ಸಲ್ಲಿಸತಕ್ಕದ್ದು. 
23) ಕಾನೂನು ಅಧಿಕಾರಿ ( ಹಿರಿಯ ) ಮತ್ತು ನಿರ್ದೇಶಕರ ಸೂಚನೆ ಮೇರೆಗೆ ಮೇಲ್ಮನವಿ/ ಪರಿಷ್ಕರಣಾ ಮೇಲ್ಮನವಿಯನ್ನು ಸಲ್ಲಿಸತಕ್ಕದ್ದು. 
24) ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಲ್ಲಿ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ ಅಂದರೆ ರಜೆ ವೇತನ ಬಡ್ತಿ, 

ಪದೋನ್ನತಿ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ನೇಮಕಗೊಂಡಿರುವ ಅಧಿಕಾರಿಗಳು ಅರ್ಹರಿರುವುದಿಲ್ಲ. 
25 ) | ಸದರಿ ಅಧಿಕಾರಿಯ ದುರ್ವತ್ರನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಭವಿಸಬಹುದಾದ ಎಲ್ಲಾ ನಷ್ಟಗಳನ್ನು ಸರ್ಕಾರಕ್ಕೆ ಸದರಿ 

ಅಧಿಕಾರಿಗಳು ಭರಿಸಿಕೊಡಲು ಬದ್ದರಾಗತಕ್ಕದ್ದು. 
ಸದರಿ ಅಧಿಕಾರಿಗಳ ನೇಮಕಾತಿ ಅವಧಿಯ ಸೇವೆಯನ್ನು ನಿವೃತ್ತಿ ವೇತನ ಹಾಗೂ ಇತ್ಯಾದಿ ಸೌಲಭ್ಯಗಳಿಗೆ ಅರ್ಹತಾದಾಯಕ ಸೇವೆಯೆಂದು 

ಪರಿಗಣಿಸುವುದಿಲ್ಲ. 
27) | ಸದರಿ ಅಧಿಕಾರಿಗಳು ತಮ್ಮ ಕರ್ತವ್ಯಗಳನ್ನು ಪಾಲಿಸುತ್ತಿರುವ ಅಥವಾ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ ಅಥವಾ 

ದೊರಕಬಹುದಾದ ಅಧಿಕೃತ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟು ನಿಟ್ಟಾಗಿ ಪಾಲಿಸಬೇಕು. 
28) | ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಸಂಚಿತ ವೇತನದ ಆಧಾರದ ಮೇರೆಗೆ ಮಾಡಿದ ನೇಮಕಾತಿಯು ತಾನಾಗಿಯೇ 

ಮುಕ್ತಾಯವಾಗುತ್ತದೆ. 
29) | ಸದರಿ ಅಧಿಕಾರಿಗಳು ತಮ್ಮ ನೇಮಕಾತಿ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ರೂ .50/ - (ರೂಪಾಯಿ ಐವತ್ತು 

ಮಾತ್ರ) ಮೌಲ್ಯದ ಛಾಪಾ ಕಾಗದದಲ್ಲಿ ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು ಪತ್ರವನ್ನು 
ಕ್ರಮಬದ್ಧ ರೀತಿಯಲ್ಲಿ ಬರೆದುಕೊಡತಕ್ಕದ್ದು . 
ನೇಮಕಗೊಂಡ ಅಧಿಕಾರಿಗಳು ನೇಮಕಾತಿ ಆದೇಶ ಸ್ವೀಕರಿಸಿದ 15 ದಿನಗಳ ಒಳಗಾಗಿ ತಮ್ಮ ಹುದ್ದೆಗೆ ವರದಿ ಮಾಡಿಕೊಳ್ಳದೇ ಹೋದ 
ಪಕ್ಷದಲ್ಲಿ ಸದರಿಯವರ ನೇಮಕಾತಿ ಆದೇಶವು ತಾನಾಗಿಯೇ ರದ್ದಾಗುವುದು ಅಥವಾ ನೇಮಕಗೊಂಡ ಅಧಿಕಾರಿಗಳು ಸೇವೆಗೆ ಸೇರಲು ಇಚ್ಛೆ 
ಹೊಂದದೇ ಇದ್ದಲ್ಲಿ ಆ ಬಗ್ಗೆ ತಮ್ಮ ಮನವಿಯನ್ನು ಆದೇಶ ಸ್ವೀಕರಿಸಿದ ಒಂದು ವಾರದ ಒಳಗಾಗಿ ಲಿಖಿತವಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದ ಸ್ಥಾನದಲ್ಲಿ ನಿಮ್ಮ ಕಾರ್ಯವೈಖರಿ ಸಮಾಧಾನಕರವಿಲ್ಲದಿದ್ದಲ್ಲಿ, ಯಾವುದೇ ಸೂಚನೆ 
| ನೀಡದೇ ನಿಮ್ಮ ನೇಮಕಾತಿಯನ್ನು ಹಿಂಪಡೆಯಲು ಸರ್ಕಾರ ಅಧಿಕಾರ ಹೊಂದಿರುತ್ತದೆ . 


26 


30 ) 


11 ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 138 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ) . 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 97 ಸೇವುಣ 2014 , ಬೆಂಗಳೂರು, ದಿನಾಂಕ: 15 - 12 - 2014 
ಈ ಕೆಳಗೆ ನಮೂದಿಸಿರುವ ಇಲಾಖಾ ಮುಖ್ಯಸ್ಥರು ಮತ್ತು ಕೆ. ಸಿ.ಎಸ್ ನಿಯಮ 32 ರಡಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಇಂಜಿನಿಯರುಗಳು 
2015ನೇ ವರ್ಷದಲ್ಲಿ 60 ವರ್ಷಗಳ ವಯೋಮಿತಿಯನ್ನು ತಲುಪುವುದರಿಂದ ಅವರ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳ ಅಪರಾಹ್ನದಂದು 
ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ಸಂಖ್ಯೆ 


ಜನ್ಮ ದಿನಾಂಕ 


ನಿವೃತ್ತ ದಿನಾಂಕ 


- 01 


02 - 01 - 1955 


31 - 01 - 2015 


ವೈಕುಂಠಯ್ಯ ಆರ್. 
ಮುಖ್ಯ ಇಂಜಿನಿಯರ್, ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ( ಎಸ್ .ಹೆಚ್. ಡಿ. ಪಿ.) ಕೆ.ಆರ್‌. 
ವೃತ್ತ, ಬೆಂಗಳೂರು 
ಎಂ . ಬಿ . ಬುರ್ಜಿ, 
ಅಪರ ಕಾರ್ಯದರ್ಶಿ , ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆ, ವಿಕಾಸಸೌಧ, 


02 


11 - 03 - 1955 


| | 


31 - 03 - 2015 


R .N .I. No. KARBIL /2001/47147 POSTAL REGN . No. RNP/KA/BGS/2202 /2014- 16 
Licensed to post without prepayment WPP No . 297 


೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೬ , ೨೦೧೫ 


ಭಾಗ ೨ 


ಕ್ರಮ 


06 . 


08 | 


ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಸಂಖ್ಯೆ 

ಜನ್ಮ ದಿನಾಂಕ ನಿವೃತ್ತ ದಿನಾಂಕ 
03 ರಾಮಪುರ ಬಿ . ಬಿ . 

08 - 06 - 1955 30 - 06 - 2015 
ಮುಖ್ಯ ಇಂಜಿನಿಯರ್, ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ, ಕಾಲುವೆ ವಲಯ - 2 , 

ರಾಂಪುರ , ಕಲ್ಬುರ್ಗಿ ( ಜಿಲ್ಲೆ ) 
04 ಜಗಲಾಸರ್ ಬಿ . ಬಿ . 

15 - 06 - 1955 | 30 - 06 - 2015 
ಮುಖ್ಯ ಇಂಜಿನಿಯರ್, ನೀರಾವರಿ ( ಉತ್ತರ) ವಲಯ, ಬೆಳಗಾವಿ 
ಒ .ಕೆ. ಸ್ವಾಮಿ 

12 - 09 - 1955 30 - 09 - 2015 
ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡ (ಉತ್ತರ) ಧಾರವಾಡ 
ಡಾ || ಬಿ .ಎನ್. ಪ್ರಕಾಶ್ 

25 - 02 - 1955 28 - 02 - 2015 
ನಿರ್ದೇಶಕರು ( ಪ್ರಕಟಣೆಗಳು ) ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, 
4ನೇ ಟಿ ಬ್ಲಾಕ್ , ಜಯನಗರ , ಬೆಂಗಳೂರು 
ಬಿ.ಎಸ್ . ರಾಮಚಂದ್ರ 

15 - 03 - 1955 | 31- 03 - 2015 
ನಿರ್ದೇಶಕರು , ಕಾರ್ಖಾನೆಗಳು , ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥಾ 
ನಿರ್ದೇಶನಾಲಯ , ಕಾರ್ಮಿಕ ಭವನ, ಬೆಂಗಳೂರು 
ಹೆಚ್ . ಬಾಲರಾಜ್ 

26 - 04 - 1955 | 30 - 04 - 2015 
ನಿರ್ದೇಶಕರು , ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
09 ಡಾ | ಡಿ.ಎಲ್. ಮಹೇಶ್ವರ್ 

01 - 05 - 1955 30 - 04 - 2015 
ಕುಲಪತಿಗಳು , ತೋಟಗಾರಿಕಾ ವಿಶ್ವವಿದ್ಯಾಲಯ , ಬಾಗಲಕೋಟೆ 
ಡಿ . ರಾಜು 

03 - 05 - 1955 31 - 05 - 2015 
ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, 7ನೇ ಮಹಡಿ, ಕರ್ನಾಟಕ ಗೃಹ ಮಂಡಳಿ 
ಸಂಕೀರ್ಣ, ಕಾವೇರಿ ಭವನ, ಕೆ. ಜಿ . ರಸ್ತೆ , ಬೆಂಗಳೂರು 
ಕೆ. ಲಕ್ಷ್ಮೀಪತಿ 

10 - 05 - 1955 31 - 05 - 2015 
ನಿರ್ದೇಶಕರು , ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಬೆಂಗಳೂರು 
ಡಾ|| ಡಿ . ಎಂ . ದಾಸ್ 

25 - 05 - 1955 | 31 - 05 - 2015 
ನಿರ್ದೇಶಕರು, ಪಶುಸಂಗೋಪನೆ ಮತ್ತು ಪಶುವೈದ್ಯ ಸೇವೆಗಳು , ವಿ. ವಿ. ಮುಖ್ಯ ಗೋಪುರ, 
ಡಾ || ಅಂಬೇಡ್ಕರ್ ವೀಧಿ, ಬೆಂಗಳೂರು 
ಡಾ | ಕೆ.ವಿ . ಸರ್ವೇಶ್ 

14 - 06 - 1955 | 30 - 06 - 2015 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಕಾಂಪೋಸ್ಟ್ ಡೆವಲಪ್‌ಮೆಂಟ್ ನಿಗಮ ನಿಯಮಿತ, 

ಕೂಡ್ಲು, ಮಡಿವಾಳ ಮೋಸ್ಟ್, ಹೊಸೂರು ರಸ್ತೆ , ಬೆಂಗಳೂರು 
14 ಆರ್ . ಎಂ . ದೊಡ್ಡಮನಿ 

11 - 08 - 1955 | 31 - 08 - 2015 
ನಿರ್ದೇಶಕರು, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ವಿ . ವಿ . ಮುಖ್ಯ ಗೋಪುರ, ಡಾ|| 
ಅಂಬೇಡ್ಕರ್ ವೀಧಿ, ಬೆಂಗಳೂರು 
ವಿ. ಎ . ರಾಜಶೇಖರ 

18 - 09 - 1955 30 - 09 - 2015 
ನಿರ್ದೇಶಕರು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ( ಆರ್. ಎಂ .ಎಸ್. ಎ.) 

ಬೆಂಗಳೂರು 
16 ಎಸ್ .ಆರ್. ಮನಹಳ್ಳಿ 

07 - 10 - 1955 31 - 10 - 2015 
ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ 
ಇಲಾಖೆ, ಡಿ. ಎಸ್ . ಇ . ಆರ್ . ಟಿ , ಹೊಸಕೆರೆ ಹಳ್ಳಿ , ಬೆಂಗಳೂರು 
ಬಿ .ಕೆ . ಧರ್ಮರಾಜನ್ 

21 - 12 - 1955 | 31 - 12 - 2015 
ನಿರ್ದೇಶಕರು, ಕೃಷಿ ಇಲಾಖೆ, ಶೇಷಾದ್ರಿ ರಸ್ತೆ, ಬೆಂಗಳೂರು 

ಮೇಲ್ಕಂಡ ಅಧಿಕಾರಿಗಳು ನಿವೃತ್ತಿ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಪಪತ್ರಗಳನ್ನು ನಿಗದಿತ ನಮೂನೆಗಳಲ್ಲಿ ಭರ್ತಿ ಮಾಡಿ ಸಂಬಂಧಪಟ್ಟ 
ಆಡಳಿತಾತ್ಮಕ ಇಲಾಖೆಗಳ ಮೂಲಕ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಡಾ || ಗೀತಾ ಎಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
PR, 118 

(ಸೇವೆಗಳು - 3) . 


17 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 


